ಸ್ಪೀಕರಿಸುವಿಕೆಯ ಸುದೀರ್ಹ ಹಾದಿ 


ಸೀತಾ ಕೃಷ್ಣಮೂರ್ತಿ 
ಣ 


ಶೇ ಜಗತ್ತಿನ ಬಹುತೇಕ ನಾವೆಲ್ಲರೂ ಆರಾಮದಾಯಕವಾದ, ಹಣ, 
ಅಂತಸ್ತು ಮತ್ತು ಆಕರ್ಷಕ ವೃತ್ತಿ ಬದುಕು ಇವುಗಳನ್ನೇ 
ಗುರಿಯಾಗಿರಿಸಿಕೊಂಡು ಬೆಳೆದಿರುತ್ತೇವೆ. ಪೋಷಕರಾಗಿಯಾಗಲೀ, 
ಒಡಹುಟ್ಟದವರಾಗಿಯಾಗಲೀ ಅಥವಾ ಶಿಕ್ಷಕರಾಗಿಯೋ ನಮ್ಮ 
ಜೀವನದ ಈ ಯೋಜನೆಯಲ್ಲ ವಿಶೇಷ ಅಗತ್ಯಗಳ ವ್ಯಕ್ತಿಯ ಬದ್ದೆ 
ಅವಕಾಶವಾಗಲಆ ಅಥವಾ ಒಂದು ಸಣ್ಣ ಚಿಂತನೆಯಾಗಲ ಕೂಡ 
ಇರುವುದಿಲ್ಲ. ಹಾಗಾಗಿ ಯಾವುದೇ ರೀತಿಯ ವೈಕಲ್ಯದ ಮಗು 
ಹುಟ್ಟದಾಗ ತಮ್ಮ ಬದುಕಿನ ಯೋಜನೆಯಲ್ಲ ಇಂತಹ ಮಗುವಿನ 
ಪಾತ್ರವಿರಅಲ್ಲವಾದ್ದರಿಂದ ಮಗುವನ್ನು ವಿಶೇಷ ಅಗತ್ಯವುಳ್ಳ ಮಗು 
ಎಂದು ಒಪ್ಪಿಕೊಳ್ಳಲು ಪೋಷಕರು ತುಂಬ ಹೆಣಗಾಡುತ್ತಾರೆ. ಹುಟ್ಟದ 
ಪ್ರತಿ 5೨ ಮಕ್ಕಳಗೆ ಒಂದು ಮಗು ಆಟಸಂ ಸ್ಟೆಕ್ಟಮ್‌ 


ತೊಂದರೆಂಯಂದ (Autism Spectrum Disorder-ಎಸ್‌ಡಿ) 
ಬಳಲುತ್ತಿರುತ್ತದೆ ಎಂದು ಅಂಕಿ-ಅಂಶಗಳಆಂ೦ದ ತಿಆಯುತ್ತದೆ. ಆದರೆ 


ಇತರ ವೈಕಲ್ಯಗಳಾದ ಬೌದ್ಧಿಕ ಸವಾಲುಗಳು (Intellectual 
challenges), ದುರ್ಬಲತೆ (Spasticity), ಕಲಕಾ ನ್ಯೂನತೆ 
(Learning disability) (ಭಾರತದಲ್ತ್ಲ ಹೆಸರಿಸುವಂತೆ), ಡೌನ್‌ 
ಸಿಂಡ್ರೋಮ್‌ (D5) ಹಾಗೂ ಅತಿ ಚಟುವಟಕೆಯ (Hyperactive 
disorder). ಗಮನದ ಕೊರತೆಯ ತೊಂದರೆ (Hyperactive 
disorder) ಇವುಗಳು ತುಸು ಕಡಿಮೆ ಮಟ್ಟದಲ್ಲವೆ. 


ವೈಕಲ್ಯವುಳ್ಳ ಮಕ್ಷಳ ಅಗತ್ಯಗಳಗೆ ಪ್ಲಂದಿಸಲು ಪೋಷಕರು ಸಾಕಷ್ಟು 
ತಯಾರಾಗಿಲ್ಲ. ಅವರು ಸಹೃದಯು ಸ್ನೇಹಿತರು. ಸಂಬಂಧಿಕರಿಂದ 
ಬಹಳಷ್ಟು 'ಸಲಹೆ'ಗಳನ್ನು ಪಡೆಯುತ್ತಾರೆ. ಶಿಕ್ಷತ ವರ್ಗದವರು 
ಗೂಗಲ್‌ನ ಮೊರೆಹೋಗುತ್ತಾರೆ. ಆದರೆ ಅರ್ಥಪೂರ್ಣವಾದ 
ಮಾಹಿತಿ ಮತ್ತು ಒತ್ತಾಸೆಯ ವ್ಯವಸ್ಥೆ ಅಲ್ಲ ಸಿಗುವುದೇ ಇಲ್ಲ. ದೊಡ್ಡ 
ನಗರಗಳಲ್ಲೂ ಕೂಡ ಸಾಕಷ್ಟು ಪೂರಕ ಮೂಲಸೌಕರ್ಯ 
ಇಲ್ಲದಿರುವುದರಿಂದ, ಎಲ್ಲ ಬಗೆಯ ವಿಕಲತೆಗಆರುವ ಮಕ್ಕಳನ್ನೂ 
ವಿಶೇಷ ಶಾಲೆಗಳಲ್ಲ ಸೇರಿಸಿಕೊಳ್ಳಲಾಗುತ್ತದೆ ಯಾದರೂ ಮಕ್ಕಳಗೆ 
ಅತ್ಯಗತ್ಯವಾದ ನಿರ್ದಿಷ್ಟ ಚಿಕಿತ್ಸೆ ಮತ್ತು ತರಬೇತಿ ನೀಡಲು 
ಸಾಧ್ಯವಾಗುತ್ತಿಲ್ಲ. ಸಮನ್ವಯ ಶಿಕ್ಷಣ ಪದ್ಧತಿ ಅನುಸರಿಸುವ 
ಮುಖ್ಯವಾಹಿನಿಯ ಶಾಲೆಗಳಲ್ಲೂ ಶಿಕ್ಷಕರಿಗೆ ಸಂಪೂರ್ಣ ತಿಳುವಳಕೆ 
ಮತ್ತು ಅಗತ್ಯ ತರಬೇತಿ ಇಲ್ಲದೆ ಕಠಿಣ ಸನ್ನಿವೇಶವಿದೆ. ಆದರೂ 
ವಿಶೇಷ ಶಾಲೆಗಳ ಮತ್ತು ವಿಶೇಷ ಸಾಮರ್ಥ್ಯದ ಮಕ್ಕಳ ಪೋಷಕರ 
ಬಲುದೊಡ್ಡ ಆತಂಕವೆಂದರೆ ಸಮಾಜದಲ್ಲನ ಅರಿವಿನ ಕೊರತೆ. 


ವಿಶೇಷ ಅಗತ್ಯ ಬೇಕಾದ ಮಕ್ನಳೆಡೆಗಿನ ನಮ್ಮ ಗುರಿಗಳನ್ನು 
ಸಮಾಜವು ತಿರಸ್ಥರಿಸುವ ಮೂಲಕ ಅದಕ್ಕೆ ತಡೆಯೊಡ್ಡಿದೆ 
ಎಂಬುದನ್ನು ನಾನು ಗಮನಿಸಿದ್ದೇನೆ. ವಿಶೇಷ ಅಗತ್ಯವುಳ್ಳ 
ಮಕ್ಷಳನ್ನು ಇತರ ನರವೈಶಿಷ್ಟ ಹೊಂದಿರುವ ಸಮಷ್ಟಿಯ (Neuro- 
typical population) ಮಟ್ಟಕ್ಕೆ ಸಾಧ್ಯವಾದಷ್ಟೂ ತರಲು 
ವರ್ಷಗಳ೦ದಲೂ ನಾವು ಪಠ್ಯಕ್ರಮವನ್ನು ಮತ್ತೆಮತ್ತೆ ಮರು 
ವಿನ್ಯಾಸ ಮಾಡಬೇಕಾಲಯುತು. ವಿಶೇಷ ಅಗತ್ಯ ಬೇಕಾದವರನ್ನು 


ಕೀಳಾಗಿ ಕಾಣುವುದು. ಭಯಪಡುವುದು. ಅಸಹ್ಯ ತೋರುವುದು 
ಅಲ್ಲದೆ ಅವರನ್ನು ತಿರಸ್ಥರಿಸುವುದಕ್ಕೆಲ್ಲ ಕಾರಣಪವೇನಿರ ಬಹುದು? 
ಆರ್ಥಿಕ ಪರಿಫ್ಥಿತಿ, ವಿಶೇಷ ಕೌಶಲಗಳು ಅಥವಾ ಶೈಕ್ಷಣಿಕ 
ಪದವಿಗಳು ಇವು ಯಾವುದೂ ಈ ಮಕ್ಕಳು ಸಾಮಾಜಕವಾಗಿ 
ಬೆರೆಯುವ ಮತ್ತು ಸಂವಹನ ಮಾಡುವ ಸಾಮರ್ಥ್ಯದಷ್ಟು ಮುಖ್ಯ 
ಎಚಿದೆನ್ನಿಸುವುದಿಲ್ಲ. ದೀಪಿಕಾ ಶಾಲೆಯಲ್ಲ ನಾವು ಈ 
ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಮತ್ತು ವಿಶೇಷ ಅಗತ್ಯ ಬೇಕಾದ 
ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಪ್ರಯತ್ನಿಸುತ್ತಿದ್ದೇವೆ 
ಧರ್ಮ ಮೊದಲು ಮನೆಯಿಂದ ಆರಂಭವಾಗಬೇಕು ಎಂಐ 
ನಾಣ್ಣುಡಿಯಂತೆ, ಮೊದಲ ಹೆಜ್ಜೆಯಾಗಿ ವಾವು ನಮ್ಮ ಶಾಲೆಗಳಲ್ಪ 
ಶಿಕ್ಷಕರನ್ನು ಸದೃಢಗೊಳಸಬೇಕು ಮತ್ತು ಅವರ ವ್ಯಕ್ಷಿತ್ಯ. ಪ್ಲಂತ 
ಸಾಮರ್ಥ್ಯಗಳನ್ನು ಹೆಚ್ಚಸಿಕೊಳ್ಳಬೇಕಿದೆ. ಎಲ್ಲ ವಿಶೇಷ ಶಿಕ್ಷಕರಿಗೂ 
ಅಧ್ಯಾಪನ ಮತ್ತು ಮೃದುಕೌಶಲಗಳಲ್ಲ ವಿಸ್ವೃತವಾದ ತರಬೇತಿ 
ನೀಡಲಾಗುತ್ತಿದೆ. ಜೊತೆಗೆ ಶಾಲಾ ವಾಹನಗಳನ್ನು ಹಿಡಿಸುವ 
ಚಾಲಕರು, ಆಡಳತ ಸಿಬ್ಬಂದಿ ಮೊದಲಾದ ಪೂರಕ ಸಿಬ್ಬಂದಿ 
ವರ್ಗಕ್ಕೂ. ಮಕ್ಕಳನ್ನು ಪ್ರೀತಿಸಿ ಅವರಿರುವಂತೆಯೇ ಸ್ಲೀಕರಿಸಲು 
ಮತ್ತು ಆ ಮೂಲಕ ಶಾಲೆಯು ತನ್ನ ಗುರಿಗಳನ್ನು ಮುಟ್ಟಲು 
ಸಹಕರಿಸುವಂತೆ ತರಬೇತಿ ನೀಡಲಾಗುತ್ತಿದೆ. 


ನಾವು ನಡೆದು ಬಂದ ಹಾದಿ 

ನಾನು ಮುಖ್ಯವಾಹಿನಿಯ ಶಾಲೆಯೊಂದರಲ್ಲ ಕಅಸುತ್ತಿದ್ದಾಗ. 
ಮಮತಾಳಗೆ' ತರಗತಿಯಲ್ಲಿ ಹೇಳಕೊಟಲ್ಪದ್ದನ್ನು ಅಥ್ಥ್ಥ- 
ಮಾಡಿಕೊಳ್ಳುವ ಅಥವಾ ಕೆಲವು ಕ್ಷಣಗಳಗಿಂತ ಹೆಚ್ಚನ ಸಮಯ 
ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯದ ಕೊರತೆಯುದ್ದ ಬಗ್ಗೆ ಅರಿತು- 
ಕೊಳ್ಳಲು ನನಗೆ ಸಾಧ್ಯವೇ ಆಗಲಲ್ಲ. ಎಲ್ಲ ಮಕ್ಷಳೂ ಬಹಳ 
ಆಸಕ್ತಿಯಿಂದ ಚಟುವಟಕೆಗಕ್ಲ ಭಾಗವಹಿಸಿದರೂ. ದಿನೇಶ 
ಮಾತ್ರ ಯಾವುದರಲ್ಲೂ ಭಾಗವಹಿಸದೆ, ಯಾರಲ್ಲೂ ಮಾತನಾಡದೆ, 
ದಿವ್ಯವಾದ ಮುಗುಳ್ನಗು ಜರುತ್ತಿದ್ದ. ನನ್ನ ಮನಸ್ತಿನಲ್ಲ ಮೂಡಿದ 
'ಹೀಗೇಕೆ' ಎಂಬ ದೃಢವಾದ ಪ್ರಶ್ನೆ ಒಂದು ಹೊಸ ಪ್ರಪಂಚವನ್ನು 
ಶೋಧಿಸಲು ಕಾರಣವಾಲಯುತು. ಮತ್ತು ಅದರಿಂದ ಸಂತೋಷ 
ಮತ್ತು ಒಂದು ಬಗೆಯ ಸಂತೃಪ್ತಿಯ ಭಾವನೆಯನ್ನು ಹೊಂದಲು 
ಅನುಕೂಲವಾಲಯುತು. 


ವಿಶೇಷ ಮಕ್ಷಳೊಡನೆ ವಾವು ಕೆಲಸ ಮಾಡಲು ಆರಂಭನಸಿದಾಗ 
ನಮ್ಮ ಮುಂದಿದ್ದ ಒಂದೇ ಸವಾಲೆಂದರೆ ನಿಧಾನ ಗತಿಯ ಕಲಕೆ. 
ಮಕ್ಕಳು ಮೌನವಾಗಿ ಕುಳತು. ಗಮನವಿಟ್ಟು ಕೇಳ ಸಂತೋಷದಿಂದ 
ಕಅಯುತ್ತಿದ್ದರು. ಅವರಿಗೆ ಕಲಅಸುವುದು ಅತ್ಯಂತ 
ಸುಲಭವಾದುದಾಗಿತ್ತು. ಅವರು ಅತ್ಯುತ್ತಮ ಸಾಮಾಜಕ ಮತ್ತು 
ಸಂವಹನ ಕೌಶಲಗಳನ್ನು ಹೊಂದಿದ್ದರು. ಅವರಿಗಿದ್ದುದು ಕೇವಲ 
ಶೈಕ್ಷಣಿಕ ಕಅಕೆಯ ಸಮಸ್ಯೆಯಷ್ಟೇ. ಹಾಗಾಗಿ, ಒಂದು ವರ್ಷದಲ್ಲಿ 
ಒಮ್ಮೆಲೆ 3ರಿಂದ 12 ಮಕ್ಕಳಗೆ ತರಗತಿಯ ಗಾತ್ರ ಹೆಚ್ಚಿದಾಗಬಂದ 
ಸವಾಲುಗಳನ್ನು ಎದುರಿಸಲು ನಾವು ಸ್ಪಷ್ಟವಾಗಿ ತಯಾರಾಗಿರಲಲ್ಲ. 
ಇಲ್ಲನ ಮಕ್ನಳು ಅತಿ ಚಟುವಟಕೆಯ ತೊಂದರೆಯಿಂದ 
(Hyperactive Disorder) ಹಿಡಿದು ಅಪ್ಪರ್ಗರ್‌ ಸಿಂಡ್ರೋಮ್‌ವರೆಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


79 


(Asperger's Syndrome) ಬೇರೆಬೇರೆ ರೀತಿಯ ಸಮಸ್ಯೆಗಳನ್ನು 
ಹೊಂದಿದ್ದರು! ಅದೂ ಯಾರೂ ಅಸ್ಪರ್ಗರ್‌ ಸಿಂಡ್ರೋಮ್‌ ಬಧ್ಣೆ 
ಕೇಆಯೇ ಇರದಿದ್ದ ಸಮಯದಲ್ಪ.ಗೂಗಲ್‌ ಇರಲಲ್ಲ ಮತ್ತು 
ಆಟಸಂ ಜೊತೆಗೆ ಕೆಲಸ ಮಾಡಿದ ಅನುಭವ ಇರಲೇ ಇಲ್ಲ. ಏನು 
ಮಾಡಬೇಕೆಂದೇ ನಮಗೆ ತೋಚುತ್ತಿರಲಲ್ಲ. 


ಅತಿ ಚಟುವಟಕೆಯ ಅರವಿಂದಹಿದುವುದು ಮತ್ತು ಬರೆಯುವುದನ್ನು 
ದ್ವೇಷಿಸುತ್ತಿದ್ದ. ಡೆಸ್ಟ್‌ ಮೇಲೆ ಕುತರೆ. ಕಾಅನಿಂದ ಡೆಸ್ಲಿನ ಕೆಳಗೆ 
ಬಡಿಯುತ್ತಿದ್ದ ಮತ್ತು ಡೆಸ್ಟನ ಮೇಲೂ ಕೈಯಲ್ಲ ಬಡಿಯುತ್ತಿದ್ದ. 
ಉಳದ ಮಕ್ಕಳಗೆ. ತಾವು ಮಾಡುತ್ತಿರುವ ಕೆಲಸವನ್ನು ನಿಲ್ಲಸಿ 
ಇವನಂತೆಯೇ ಅನುಕರಿಸಲು ಇದು ಸೂಚನೆಯಾಗುತ್ತಿತ್ತು ಇವನ 
ಹಿಂದೆ ಓಡುವುದರಲ್ಲಯೇ ನಮ್ಮ ಅಮೂಲ್ಯವಾದ ಸಮಯವನ್ನು 
ಕಳೆದುಬಡುತ್ತಿದ್ದೆವು. ಕೇವಲ ಟವಿ ವಾಹಿನಿಗಳ ಹೆಸರಿನ ಉದ್ದನೆಯ 
ಪಟ್ಟಿಯನ್ನಷ್ಟೇ ಪದಭಂಡಾರವಾಗಿಟ್ಟು ಕೊಂಡಿದ್ದ ಆಟಸಂ ಇದ್ದ 
ಮಗು ವಿಶಾಲ್‌, ಅದನ್ನು ನಿರಂತರವಾಗಿ ಪುನರುಚ್ಛರಿಸುತ್ತಲೇ 
ಇರುತ್ತಿದ್ದ. ಆ ಸಮಯದಲ್ಲ ನಮ್ಮೊಡನೆ ಏನನ್ನೋ ಹೇಳಲು 
ಪ್ರಯತ್ನಿಸುತ್ತಿದ್ದಾನೆ ಎಂಬುದು ತಿಳುವಳಕೆಯ ಕೊರತೆಯುಂದಾಗಿ 
ನಮ್ಮ ಅರಿವಿಗೆ ಬರಲೇ ಇಲ್ಲ. ಕಿವಿಯೆಲ್ಲ ಬೆರಳುಗಳನ್ನು 


ಇಟು ಕೊಂಡು ಕುಅತಿದ ಸ್ನೇಹಾಳು' ಶಬದೆಡೆಗಿನ ಅತಿ 
[Xx [nN] [A] 


ಸೂಕ್ಷ್ಯತೆಯ (Hypersensitivity to sound) ತೊಂದರೆಯಿಂದ 
ಬಳಲುತ್ತಿದ್ದಾಳೆ ಎಂದು ನಮಗೆ ತಿಆದಿರಅಲ್ಲ. ನಿಸ್ಸಂದೇಹವಾಗಿ 
ನಮಗೆ ಸಾಕಷ್ಟು ಕಅಯುವುದಿತ್ತು. ಹಿರಿಯ ವಿಶೇಷ ಶಿಕ್ಷಕರು, 
ವೈದ್ಯರು ಮತ್ತು ಎಷ್ಟು ಸಾಧ್ಯವೋ ಅಷ್ಟು ವೈಕಲ್ಯ ಚಿಕಿತ್ಸಾ ಕೇಂದದ 
ಹಲವು ವಿಶೇಷ ತಜ್ಞರನ್ನು ಭೇಟ ಮಾಡಿದೆವು. ನಮ್ಮ ಜ್ಞಾನವನ್ನು 
ವಿಸ್ತರಿಸಿಕೊಳ್ಳಲು ಪ್ರಯತ್ನಿಸಿ ವಾವು ಭಾರತದಾದ್ಯಂತ 
ಕಾರ್ಯಾಗಾರ, ಸಮ್ಮೇಳನಗಳಗೆ ಹಾಜರಾದೆವು. ದುರದೃಷ್ಟವೆಂದರೆ 
ನಾವು. ಕೇವಲ ವಾಡಿಕೆಯ. 'ಏನು' ಮತ್ತು 'ಏಕೆ' ಎಂಬವುಗಳನ್ನಷ್ಟೇ 
ಕಲತೆವು. ಆದರೆ "ಹೇಗೆ' ಎಂಬುದನ್ನು ಕಲಅಯಲಾಗಿಲ್ಲ. ಅರವಿಂದ, 
ವಿಶಾಲ್‌ ಮತ್ತು ಸ್ನೇಹ ಅಷ್ಟೇ ಅಲ್ಲ, ಮುಖ್ಯವಾಹಿನಿಯ 
ಶಾಲೆಗಳಂದ ತಿರಸ್ಸೃತರಾಗಿರುವ ಇನ್ನೂ ಸಾಕಷ್ಟು ಮಕ್ಷಳಗೆ 
ನೆರವಾಗಬೇಕಿತ್ತು. ನಾವು ಮುಖ್ಯವಾಹಿನಿಯ ಶಾಲೆಗಳನ್ನಷ್ಟೇ 
ದೂರುತ್ತಿಲ್ಲ. ಮಕ್ಕಳಗೆ ಸಹಾಯ ಮಾಡುವುದು ಒತ್ತಟ್ಟಗಿರಲ. 
ಅವರಿಗೆ ಏನು ಮಾಡಬೇಕೆಂಬುದೇ ತಿಆದಿರಲಲ್ಲ. ನಮಗೂ ಆಗ 
ತಿಆದಿರಲಲ್ಲ ಎಂಬುದನ್ನು ಗಮನಿಸಿದಾಗ ಪರಿಸ್ಥಿತಿ ಅರ್ಥ ಮಾಡಿ- 
ಕೊಳ್ಳಬಹುದು!. 


ನಾವು ಕಲತ ಪಾಠಗಳು 

ವಿವಿಧ ಬಗೆಯ ವಿಕಲತೆಗಳ ಕುರಿತ ಹಲವು ಪುಸ್ತಕಗಳನ್ನು ಕೊಂಡು 
ಹಿದಿದೆವು. ಆದರೆ ಇವಾವುದೂ ಭಾರತೀಯ ಮಕ್ಷಳಗೆ 
ಅನ್ನಯುಸಿದಂತೆ ಕಾಣಲಲ್ಲ. ಆಗಲೇ ನಮಗೆ ಗಮನಿಸುವಿಕೆಯ 
ಮಹತ್ವ ತಿಆದದ್ದು.ಮಕ್ಕಳ ಕುರಿತ ಪೂರ್ವಾಗ್ರಹವಿಲ್ಲದ, ಸೂಕ್ಷ್ಮವಾದ 
ಗಮನಿಸುವಿಕೆಯ ಒಂದು ವಸ್ತುನಿಷ್ಠ ವಿಶ್ಲೇಷಣೆಯು, ವಿಶೇಷ 
ಅಗತ್ಯ ಖೇಕಾದ, ಅದರಲ್ಲೂ ಮುಖ್ಯವಾಗಿ ಆಟಸಂ ಇರುವ ಮಕ್ಷಳ 
ಜಗತ್ತಿನ ಬಗ್ಗೆ ನಮಗೆ ಒಳನೋಟಗಳನ್ನು ನೀಡಿತು. 


ದೈಹಿಕ ಚಟುವಟಕೆಗಳು ಮತ್ತು ನಿಯಮಿತ ವ್ಯಾಯಾಮವು ಮಕ್ಕಳ 
ಚಲನೆಯ ಬೆಳವಣಿಗೆಗೆ (Motor development) ಮಾತ್ರವಲ್ಲದೆ 
ಅವರ ಕೆಲವು ಗ್ರಹಣೇಂದ್ರಿಯಗಳ ಸಮಸ್ಯೆಗಳನ್ನೂ (Sensory 


Problems) ಮಿೀೀರಲು ಸಹಕಾರಿ ಎಂದು ನಾವು ಅರಿತುಕೊಂಡೆವು. 
ಈವರೆಗೆ ಸ್ವಸಹಾಯ ಕೌಶಲಗಳು ಮತ್ತು ವೈಯಕ್ತಿಕ ಶುಚಿತ್ರ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಪೋಷಕರ ಜವಾಬ್ದಾರಿಯೆಂದು ನಿರೀಕ್ಷಿಸಿದ್ದರೂ, ಅವನ್ನು ಕಅಸುವ. 
ಮೇಲ್ವಚಾರಣೆ ಮಾಡುವ ಅಗತ್ಯವೂ ಇತ್ತು.. 


ವಿವಿಧ ರಾಜ್ಯದಿಂದ ಬಂದ, ತಮ್ಯ ಮಾತೃ ಭಾಷೆಯಲ್ಲೇ ಕಷ್ಟ 
ಅನುಭವಿಸುತ್ತಿದ್ದ ಮಕ್ಕಳಗೆ ಇಂದ್ಲಿಷನ್ನು ಮಾತನಾಡಲು ಮತ್ತು 
ಅರ್ಥೈಸಲು ಕಲಅಸುವುದು ಒಂದು ಬಲುದೊಡ್ಡ ಸವಾಲಾಲಯುತು. 
ನಮಗೆ ಅವರ ಭಾಷೆ ಅಥವಾ ಉಪಭಾಷೆ ತಿಆದಿರಅಲ್ಲವಾದ್ದರಿಂದ 
ಸಂಜ್ಞೆಗಳು ಅಥವಾ ಮೂಕಾಭನಯದ ಮೂಲಕ ಅವರಿಗೆ 
ಅರ್ಥ ಮಾಡಿಸಬೇಕಿತ್ತು. ಅಲ್ಲದ್ದ ಕೌಪಿಕ್‌' ಎಂಬಾತ ಮಾತನಾಡು- 
ವಾಗಲೆಲ್ಲಾ ಭಾರೀ ಪದಗಳ ಪ್ರವಾಹವನ್ನೇ ಹರಿಸುತ್ತಿದ್ದನು. ಕೇವಲ 
ಬೈಗುಕಗಳನ್ನೇ ಹೊರಹಾಕುತ್ತಿದ್ದ ಎಂದು ಆನಂತರದಲ್ಲ ನಮಗೆ 
ಗೊತ್ತಾಯಿತು. ಅದೃಷ್ಟವಶಾತ್‌ ಆತನ ಮಾತುಗಳು ನಮಗೆ 
ಅರ್ಥವಾಗುತ್ತಿರಅಲ್ಲ. ಮುಂದೆ ಅರ್ಥೈಸುವುದು. ಪುನರ್ಮನನ, 
ವಿಶ್ಲೇಷಣೆ,  ಅನ್ನಯಬುಸುವ ಮತ್ತು ಸಾರ್ವತ್ರಿಕಗೊಳಸುವ 
ಕ್ರಿಯೆಗಳನ್ನು ಮಕ್ಕಳಗೆ ಹೇಳಕೊಡುವ ಸವಾಲು ಎದುರಾಯುತು. 
ಪ್ರತೀ ಕಆಕಾ ಪ್ರಕ್ರಿಯೆಯ ಕಾರ್ಯತಂತ್ರಗಳನ್ನು ವಿಶ್ಲೇಷಿಸಿ 
ಅರ್ಥಮಾಡಿಕೊಂಡು ಜೋಡಿಸಬೇಕಿತ್ತು. ಎಲ್ಲ ಶೈಕ್ಷಣಿಕ ಮತ್ತು 
ವೃತ್ತಿ ತರಬೇತಿ ಹೆಚ್ಚಿನದಾಗಿ ಗ್ರಹಣ ಶಕ್ತಿಯ ಮೇಲೆಯೇ ನಿಂತಿದೆ. 
ಮಕ್ಕಳ ಗ್ರಹಣ ಕೌಶಲವನ್ನು ಹೆಚ್ಚಿಸಲು ಚಟುವಟಕೆಗಳನ್ನು 
ವಿನ್ಯಾಸಗೊಳಸ ಬೇಕಿತ್ತು ಮತ್ತು ಸಾಕಷ್ಟು ಯೋಜನೆಯ 
ಅಗತ್ಯವಿತ್ತು. ಸೂಕ್ತ ತರಬೇತಿಯ ಮುಖಾಂತರ ಮಕ್ಷಳ 
ಅರ್ಥ್ರೈಸುವಿಕೆಯ ಸಾಮರ್ಥ್ಯವನ್ನು ಒಂದು ಹಂತದವರೆಗೆ 
ಹೆಚ್ಚಸಬಹುದೆಂದು ಮತ್ತು ಅವರಲ್ಲ ಸಾಧನೆಯ ಭಾವನೆಯು 
ಮೂಡುವಂತೆ ಮಾಡಬಹುದು ಎಂದು ಕಂಡುಕೊಂಡೆವು. 


ಆದಾಗ್ಯೂ, ವಿಶೇಷವಾಗಿ ಮಕ್ಕಳು ಹದಿಹರೆಯಕ್ಷೆ ಬಂದು ಅವರ 
ವರ್ತನೆಗಳಲ್ಲ ಮಹತ್ವದ ಬದಲಾವಣೆಗಳು ಕಾಣಿಸುತ್ತಿದ್ದಾಗಣ ನಾವು 
ಅವರ ಸಾಮಾಜಕ ಮತ್ತು ಸಂವಹನ ಕೌಶಲಗಳೊಡನೆ ಕೆಲಸ 
ಮಾಡದಿದ್ದರೆ ಮೇಲನದೆಲ್ಲ ಸಾಧ್ಯವಾಗುತ್ತಲೇ ಇರಲಲ್ಲ. ಆಗ 
ಕೇವಲ ಗ್ರಹಣಶಕ್ತಿಯೊ೦ದೇ ಸಾಲುವುದಿಲ್ಲ. ವಿದ್ಯಾರ್ಥಿಗಳು 
ಖಯಣಾತೃಕ ವರ್ತನೆಗಳನ್ನು ಬೆಳೆಸಿಕೊಂಡಿದ್ದರೆ ಮತ್ತು ಅವರನ್ನು 
ಗುಂಪುಗಕಲ್ಲ ತರಬೇತುಗೊಆಸಲು ಅಸಾಧ್ಯವಾದರೆ, ನಮ್ಮ 
ವರ್ಷಗಳ ಪ್ರಯತ್ನ ಮತ್ತು ಶ್ರಮ ವ್ಯರ್ಥವಾದಂತೆಯೇ. ಅವರನ್ನು 


ಒಪ್ಪಿಕೊಳ್ಳುವಂತಾಗಲು ವಾವು ಮೃದು-ಕೌಶಲಗಳೆಡೆಗೇ ಗಮನ 
ನೀಡಬೇಕಿತ್ತು. 


ಸಫಲತೆಯೆಡೆಗಿನ ಪಯಣ 

ವಾವು ಸ್ಟಲ್ಪ ವಿಶಾಲವಾದ ಸ್ಥಳಕ್ಕೆ ಹೋದ ನಂತರ ನಿಧಾನವಾಗಿ 
ಅಗತ್ಯ ಚಿಕಿತ್ಸೆಗಳನ್ನು ಆರಂಭಸಿದೆವು : ಶಚ್ಚೇತರ ಸಂವಹನದ 
ಮಕ್ಕಳು ಮತ್ತು ಮಾತಿನ ತೊಂದರೆಯುಳ್ಳ ಮಕ್ಕಳಗೆ ವಾಕ್‌ ಚಿಕಿತ್ಸೆ 
(Speech therapy) ನಿೀಡಲಾಯುತು, ತುಂಬ ಸೂಕ್ಷ ಮತ್ತು 
ಕಾಳಜಿಯುಳ್ಳ ಮಕ್ಷಳ ಭೌತಚಿಕಿತ್ಸಕರೊಬ್ಬರು (Paediatric 
physiotherapist) u೦ದು ಸಣ್ಣ ಕೇಂದ್ರವನ್ನು ಸ್ಥಾಪಿಸಿ, ಚಲನಾ 
ಅಗತ್ಯತೆಯುದ್ದ (Motor requirements) ಮಕ್ಕಳಗೆ ಹಾಗೂ 
ಬೆಳಕು, ಶಬ್ದ. ಪರ್ಶ, ವಾಸನೆ ಮತ್ತು ರುಚಿ ಇವುಗಳಗೆ ಹೆಚ್ಚು 
ತೀಕ್ಷ್ಣವಾಗಿ ಪ್ರತಿಕ್ರಿಬುಸುವವರಿಗೆ ಸಂವೇದನೆಯ ಸಮನ್ವಯ 


ಚಿಕಿತ್ಸೆ (Sensory integration therapy) ನೀಡಿದರು. ಪೋಷಕರ 
ಸಹಾಯ ಮತ್ತು ಬೆಂಬಲದೊಂದಿಗೆ ಸುಸಜ್ಜತ ವೃತ್ತಿ ಚಿಕಿತ್ಸೆಯ 
ಘಟಕವೂ ಆರಂಭವಾಲುತು. 


ಈ ಎಲ್ಲವೂ ಅವರ ಭೌತಿಕ ಅಗತ್ಯಗಳನ್ನು ಪೂರೈಸಿದವು. ಈಗ 
ಮಕ್ಕಳು ಪರಸ್ಪರ ಪ್ಲೀಕಾರ ಮತ್ತು ಹಂಚಿಕೆ, ಸಂತೋಷಕರ ಜೀವನ, 
ಸೂಕ್ತ ಮತ್ತು ಒಪ್ಪಿತವಾದ ಸಾಮಾಜಕ ನಡವಳಕೆ, ಸಂಸ್ಕೃತಿ, ಪ್ರ- 
ಅಭಿವ್ಯಕ್ತಿ ಮುಂತಾದವುಗಳನ್ನು ಕಅಯಬೇಕಿತ್ತು. ಸಂಗೀತ, ನೃತ್ಯ, 
ಕಲೆ. ಕರಕುಶಲ ಮತ್ತು ಅಡುಗೆ ಅವರ ಕಲಕೆಯ ಭಾಗವಾಲುತು. 
ಕಲೆ ಆಧಾರಿತ ಚಿಕಿತ್ಸೆಯನ್ನು ಕೆಲವು ನಿರ್ದಿಷ್ಟ ಅಗತ್ಯಗಳಗೆ 
ಗುಣಪಡಿಸುವ ಪ್ರಕ್ರಿಯೆಯಾಗಿ ಬಕಸಿಕೊಳ್ಳಲಾಯುತು. 


ಮಕ್ಕಳ ಜೊತೆಗೆ ಆಂಧ್ರದ ಬೇಲಂ ಗುಹೆಗಳಗೆ ನೀಡಿದ ಕಲಕಾ 
ಪ್ರವಾಸವು ನಮ್ಮ ಕಅಕಾ ಪ್ರಕ್ರಿಯೆಯಲ್ಲ ಒಂದು ಬಲು ದೊಡ್ಡ 
ಹೆಚ್ಚೆಯಾಯುತು. ಠ ಪ್ರವಾಸವು ಬಹು ಕಅಕಾ ತಂತ್ರ ಅಳವಡಿಕೆಯ 
ವಿಶಾಲ ಸಾಧ್ಯತೆಯನ್ನು ತೆರೆಯುತು, ಮಕ್ಷಳು ರೈಲುಗಳನ್ನು 
ಹುಡುಕಲು. ಟಕೆಟ್‌ ಕಾಯ್ದುರಿಸಲು. ಪ್ರಯಾಣ ಮತ್ತು ವಸತಿಗೆ 
ಅಗತ್ಯವಾದ ಹಣದ ಲೆಕ್ಕಹಾಕಲು ಕಲತರು. ಸಾಮಾಜಕ ಒಡನಾಟ 
ಮತ್ತು ಸಂವಹನ ಸಹಜವಾಗಿ ನಡೆಯುತು. ಸ್ರಸಹಾಯ ಕೌಶಲ 
ಮತ್ತು ವೈಯಕ್ತಿಕ ಆರೈಕೆ ಸುಧಾರಿಸಿತು. ಅವರ ಚರಿತ್ರೆ, ಭೂಗೋಳ 
ಮತ್ತು ಗಣಿತದ ಜ್ಞಾನವೂ ಹೆಚ್ಚಿತು. ಪ್ರತಿವರ್ಷ ವಿದ್ಯಾರ್ಥಿಗಳು 
ಪ್ರವಾಸಕ್ಕೆ ಹೋಗುವುದನ್ನು ಆರಂಭಸಲಾಲಯುತು. ಮೊದಲಗೆ 
ಸಿದ್ಧತೆಗಾಗಿ ಸಣ್ಣ ವಿಹಾರ, ಬಳಕ ಎರಡು ವಾರ ಅಥವಾ ಅದಕ್ಕೂ 
ಹೆಚ್ಚನ ಸುದೀರ್ತ ಪ್ರವಾಸಗಳಗೆ ಹೋಗಲು ಆರಂಭಿಸಿದೆವು. 


ಹಾಗೆಂದು ಇದು ಅತಿ ಸುಲಭವೇನೂ ಆಗಿರಲಲ್ಲ. ಬಹಳಷ್ಟು ಮಕ್ಷಳು 
ಹಾಸಿಗೆಯಲ್ಲ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರು. ಹೇಗೆ ಸ್ಥಾನ 
ಮಾಡಬೇಕೆಂದು ತಿಆದಿರಅಲ್ಲ ಅಥವಾ ಶೌಚಾಲಯ ಬಳಕೆಯ 
ಸಾಮಾನ್ಯ ಸೌಜನ್ಯವನ್ನೂ ತಿಆದಿರಲಲ್ಲ. ಕೆಲವು ಮಕ್ಷಳು ತಮ್ಮ 
ಆಹಾರದ ಬಗ್ಗೆ ಬಹಳ ಸೂಕ್ಷ ಆಯ್ದೆ ಉಳ್ಳವರಾಗಿದ್ದರು. ಕೆಲವರು 
ರಾತ್ರಿಬುಡೀ ಎಚ್ಚರವಿರುತ್ತಿದ್ದರು. ಹೀಗೆ ಸಮಸ್ಯೆಗಳು ಬಹಳವಿತ್ತು. 
ಒಂದು ಸುದೀರ್ಪ್ಷ ಪವಾಸದಲ್ಲ ರಾತ್ರಿ, ನಾವು ೭2 ಸಾವಿರ ಕಿ.ಮೀ. 
ದೂರದಲ್ಲದ್ದಾಗ, ಹದಿನೈದು ವರ್ಷದ ರಾಜೀವ, ತಾನು ಅಮ್ಮನ ಬಳ 
ಹೋಗಬೇಕೆಂದು ಎದೆ ಬರಿಯುವಂತೆ ಅಳತೊಡಗಿದ್ದ! ಅಷ್ಟೇ 
ಅಲ್ಲದೇ ಕೆಲವು ಮಕ್ಷಳು ಅನಿರೀಕ್ಷಿತವಾಗಿ ಅದ್ಭುತ ಕೌಶಲಗಳನ್ನು 


ತೋರುತ್ತಿದ್ದರು. ಅಸ್ಪರ್ಹರ್‌ ಸಿಂಡ್ರೋವ್‌ (Asperger's 


Syndrome) ಇದ್ದ ಒಂದು ಮಗುವು ರೈಲು ಅತಿವೇಗದಲ್ಪ 
ಸಂಚರಿಸುತ್ತಿದ್ದಾಗಲೂ ಹಾದುಹೋದ ಎಲ್ಲಾ ರೈಲು ನಿಲ್ದಾಣ ಮತ್ತು 


ನದಿಗಳ ಹೆಸರುಗಳನ್ನು ಹಓದುತ್ತಿತ್ತು! ಕೆಲವು ಹುಡುಗ ಹುಡುಗಿಯರು 
ಉತ್ಸೃಷ್ಟ್ಣ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿದರು.ಆ ಮೂಲಕ 
ಶಿಕ್ಷಕರ ಹೊರೆಯನ್ನು ಸಾಕಷ್ಟು ತಥ್ಗಿಸಿದರು. ಇವೆಲ್ಲಾ ಚಿಕಿತ್ಸೆ ಮತ್ತು 
ಪ್ರವಾಸಗಳ ಆಶ್ಚರ್ಯಕರ ಮತ್ತು ಸಂತಸದಾಯಕ ಫಅತವೆಂದರೆ 
ಮಕ್ಷಳಲ್ಪ ಇವು ಬೆಳೆಸಿದ ಮೌಲ್ಯಗಳು ಮತ್ತು ಸಂಯಮ. 


ಇಷ್ಟರಲ್ಲಿ ನಮಗೆ ಪಠ್ಯಾಧಾರಿತ ಶಿಕ್ಷಣಕ್ಕೆ ಗಮನ ನೀಡಲು ಧೈರ್ಯ 
ಮೂಡಿತು. ದೆಹಅಯ ರಾಷ್ಟ್ರೀಯ ಮುಕ್ತ ಶಾಲಾ ಶಿಕ್ಷಣ ಸಂಸ್ಥೆಯ 
(ಎನ್‌ ಐಒಎಸ್‌) ಮುಕ್ತ ಮೂಲ ಶಿಕ್ಷಣದ ಮೂಲಕ ಮಕ್ಕಳನ್ನು 
ನಾವು 3 ಮತ್ತು 5ನೇ ತರಗತಿಯ ಪರೀಕ್ಷೆಗಳನ್ನು ಬರೆಯಲು 
ತರಖಬೇತುಗೊಳಸಿದೆವು. ಸ್ಥಳೀಯ ಪ್ರೌಢ ಶಿಕ್ಷಣ ಪರೀಕ್ಷಾ 
ಮಂಡಳಆಯ ಮತ್ತು ಎನ್‌ಐಒಎಸ್‌ ಮೂಲಕ ಪೌಢ 
ಪರೀಕ್ಷೆಗಳನ್ನೂ ಬರೆಯುವಂತೆ ತರಬೇತಿ ನೀಡಿದೆವು. ಇವೆಲ್ಲಾ 
ಪರೀಕ್ಷಾ ಫಅತಾಂಶಗಳ ಯಶಸ್ಸಿನಿಂದ ಧೈರ್ಯ ಬಂದು ಪೌಢ 
ಪರೀಕ್ಷೆಣಆಗೆ ಕಲಕೆ ಮತ್ತು ಶೈಕ್ಷಣಿಕ ತರಬೇತಿಯಲ್ಲ 
ಮುಂದುವರೆಯಲಾರದವರಿಗೆ ಕೌಶಲಾಭವೃದ್ಧಿ ತರಬೇತಿ ನಿಡುವ 
ಸಾಹಸ ಮಾಡಿದೆವು. ಇಂದು ಮಕ್ಷಳ ಒಂದು ಸಾಮಾನ್ಯ ದಿನವು 
ಪ್ರಾರ್ಥನೆ ಮತ್ತು ಸ್ಲೋತ್ರ ಪಠನ, ಮಿದುಆನ ಕಸರತ್ತು, ಜಮ್‌, 
ತರಗತಿಯಲ್ಲ ಮಧ್ಯೆಮಧ್ಯೆ ಆಟಗಳನ್ನಾಡುತ್ತಾ ಕಲಕೆ, ದೈಹಿಕ 
ವ್ಯಾಯಾಮ, ಕಲೆ ಮತ್ತು ಸಂಗೀತಗಳೊಂದಿಗೆ ಆರಂಭವಾಗುತ್ತದೆ. 
ಅವರಲ್ಲ ಕೆಲವರಿಗೆ ಮಾತಿನ ಚಕತೆ (Speech therapy), ಇನ್ನು 


ಕೆಲವರಿಗೆ ಭೌತಚಕತ್ವೆ (Physiotherapy) ಸೀಡಲಾಗುತ್ತದೆ. 
ಆಟಸಂ ಸ್ಲೆಕ್ಷಮ್‌ ಇರುವ ಮಕ್ಷಳಗೆ ಸಂವೇದನಾ ಸಮನ್ವಯ 
(Sensory integration) ಚಿಕಿತ್ಸೆಯನ್ನೂ ನೀಡಲಾಗುತ್ತದೆ. ಕೆಲವು 
ದಿನ ಸಂಗೀತ-ನೃತ್ಯ ಮತ್ತು ಕಲೆಯನ್ನು ಆಧರಿಸಿದ ಚಿಕಿತ್ಸೆ 
ಇರುತ್ತದೆ. ಪ್ರತಿವಾರವೂ ಆಟ ಹಾಗೂ ಸುತ್ತಮುತ್ತ ವೀಕ್ಷಣೆ. 
ಸಾರ್ವಜನಿಕರ ಜೊತೆ ಒಡನಾಟಕ್ಷಾಗಿ ವಿಹಾರವನ್ನೂ 
ಆಯೋಜಸಲಾಗುತ್ತದೆ. 


12ರಿಂದ 18ರ ವಯಸ್ಸಿನ ಒಳಗಿರುವ ಹಿರಿಯ ವಿದ್ಯಾರ್ಥಿಗಳಗೆ 
ಅವರ ಕಲಕಾ ಸಾಮರ್ಥ್ಯಕ್ಕನುಗುಣವಾಗಿ ಶೈಕ್ಷಣಿಕ 
ತರಬೇತಿಗಳನ್ನು ನೀಡಲಾಗುತ್ತದೆ. ಯಾರಿಗೆ ತೀವ್ರತರವಾದ ಕಅಕಾ 
ಸವಾಲು ಇದೆಯೋ ಅವರಿಗೆ ಸೂಕ್ಷವಾದ ಮತ್ತು ಅರ್ಥಪೂರ್ಣ 
ವೃತ್ತಿ ತರಬೇತಿಯನ್ನು ಆರಂಭಸಲಾಗುತ್ತದೆ. ಸಾಕಷ್ಟು ಉತ್ತಮ 
ದೃಶ್ಯ ಗ್ರಹಿಕೆಯುರುವ ಮಕ್ಕಳಗೆ ಮಲ್ಪಮೀಡಿಯಾ ಮತ್ತು 
ಅನಿಮೇಶನ್‌ ತರಬೇತಿ ನೀಡಲಾಗುತ್ತದೆ, ಅಲ್ಲದೆ ಪಾಕಶಾಸ್ತ್ರ. 
ಸೌಂದರ್ಯ ಮತ್ತು ಕೇಶಶೃಂಗಾರ. ಗೃಹನಿರ್ವಹಣೆ, ಬಟ್ಟೆ 
ಶುಜಿಗೊಳಸುವುದು, ಕಾಗದದ ವಸ್ತುಗಳನ್ನು ತಯಾರಿಸುವುದು 
ಇನ್ನು ಮುಂತಾದ ವಿಷಯಗಳ ತರಬೇತಿ ನೀಡಲಾಗುತ್ತದೆ. 


ಪ್ರತಿವರ್ಷವೂ ನಾವು ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವ 
ಒಂದು ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಸುತ್ತೇವೆ. 
ಭಾರತದ ಪಾಕ ಕಲೆಗಳಗೆ ಸಂಬಂಧಿಸಿದ ಟೇಸ್ಟ್‌ ಆಫ್‌ ಇಂಡಿಯಾ 
ಎಂಬ ಒಂದು ಕಾರ್ಯಕ್ರಮ ಭಾರೀ ಯಶಸ್ಸು ಪಡೆಯುತು. ಶಿಕ್ಷಕರು 
ಮತ್ತು ಮಕ್ಕಳು ಜೊತೆಯಾಗಿ ಭಾರತದ ಬೇರೆಬೇರೆ ಪ್ರದೇಶಗಳನ್ನು 
ಪ್ರತಿನಿಧಿಸುವ ತಂಡಗಳನ್ನು ಮಾಡಿಕೊಂಡು ಬಾಯಲ್ಲ 
ನೀರೂರಿಸುವ ತಿನಿಸುಗಳನ್ನು ತಯಾರಿಸಿದರು. ಮಾಅನ್ಯದ 
ಅಪಾಯಗಳು ಮತ್ತು ತ್ಯಾಜ್ಯ ನಿರ್ವಹಣಿಯ ಪ್ರಾಮುಖ್ಯತೆ ಸಾರುವ 
ಸ್ವಚ್ಛ ಭಾರತದ ಬಗೆಗಿನ ಒಂದು ಕಾರ್ಯಕ್ರಮವನ್ನು 
ನಡೆಸಲಾಲುತು. ಜೊತೆಗೆ ಸ್ವಚ್ಛ ಭಾರತದ ಬಗೆಗಿನ ಹಾಡು ಮತ್ತು 
ನೃತ್ಯಗಳನ್ನು ಸುಂದರವಾಗಿ ಪ್ರದರ್ಕಿಸಲಾಯುತು. ನಾವು ಕೇವಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


82 


ಮಕ್ಕಆಗಷ್ಟೇ ಅಲ್ಲದೆ ಶಿಕ್ಷಕರ ಪ್ರತಿಭೆಗಳ ಉತ್ತೇಜನಕ್ಸಾಗಿ 'ಡ್ಯಾನ್ಸಸ್‌ 
ಆಫ್‌ ಇಂಡಿಯಾ' ಮತ್ತು "ರಿದಮ್‌ ಆಫ್‌ ಇಂಡಿಯಾ' ಎಂಬ 
ಕಾರ್ಯಕ್ರಮಗಳನ್ನೂ ಆಯೋಜಸುತ್ತೇವೆ ಅಂತಹ ಸಂದರ್ಭಗಕಲ್ತ 
ಆ ಮಕ್ಕಳ ಪೋಷಕರ ಮುಖದ ಮೇಲೂ ಅಪರೂಪದ ಹೆಮ್ಮೆ ಮತ್ತು 
ಸಂತೋಷದ ಎಳೆಯನ್ನು ನಾವು ನೋಡುತ್ತೇವೆ. ತಾವು 
ಯಾವುದರಿಂದ ಸಂತೋಷ ಪಡೆಯುತ್ತೇಷವೋ, ತಮಗೆ 
ಯಾವುದರಲ್ತ ಸಾಮರ್ಥ್ಯವಿದೆಯೋ ಅದನ್ನು ಮಾಡಿದ ಮಕ್ಷಳ 
ಮುಬದಲ್ಲ ಏಕರೂಪದಲ್ಲ ಮೂಡುವ ಒಂದು ಬಗೆಯ 
ಆನಂದವನ್ನು ನೋಡಿದಾಗ ಹೃದಯ ತುಂಜ ಬರುತ್ತದೆ. 


ಸುಗಮಕಾರರು (The facilitators) 

ವರ್ತಮಾನದಲ್ಲೇ ಜೀವಿಸುವ ಮಕ್ಷಳೊಂದಿಗೆ ಕಾಲ-ಕಳೆಯುವುದು 
ಬಹಳ ಆನಂದದಾಯಕವಾದುದು. ವಿಶೇಷ ಮಕ್ಕಳ ಅಗತ್ಯಗಳನ್ನು 
ಅರಿತುಕೊಳ್ಳಲು ಕ್ರಮಿಸುವ ದಾರಿಯೇನೂ ಸುಗಮವಾಗಿರಲಲ್ಲ. 
ಫಾವುದೇ ವೈಕಲ್ಯ ಇದ್ದರೂ ಪ್ರತಿಯೊಂದು ಮಗುವೂ 
ಅನನ್ಯವಾದ ಕಲಆಕಾ ಅಗತ್ಯ ಮತ್ತು ಕಲಅಕೆಯ ರೀತಿಗಳನ್ನು 
ಹೊಂದಿರುತ್ತದೆ. ಅವರೊಡನೆ ಅಧಿಕಾರಯುತವಾಗಿ ಮತ್ತು 
ದೃಢವಾಗಿ ವರ್ತಿಸುವುದು ಸರಿಯಾಗಿ ಕೆಲಸ ಮಾಡಿದರೂ ಬಹಳ 
ಶಿಕ್ಷಕರಿಗೆ ಅದನ್ನು ರೂಢಿಸಿಕೊಳ್ಳುವುದು ಸುಲಭವಲ್ಲ. 


ಅತಿ ಚುರುಕನ ಚಟುವಟಕೆಯುಳ್ಳ ಮಕ್ಕಳೊಡನೆ (Hyperactive 


children) ಕೆಲಸ ಮಾಡುವಾಗ ನಾವು ಸದಾ ಜಾಗರೂಕರಾಗಿರ- 
ಬೇಕು. ಬೌದ್ಧಿಕವಾಗಿ ಸವಾಲನ್ನೆದುರಿಸುತ್ತಿರುವ ಮಕ್ಕಳೊಡನೆ ಕೆಲಸ 


ಮಾಡುವಾಗ ನಾವು ಅವರ ಮಟ್ಟದ ಆಧಾರದಲ್ಲೇ ಕಅಕೆಯನ್ನು 
ಪರಿಗಣಿಸಬೇಕು. ಸಾಧಿಸಬಹುದಾದ ಗುರಿಯನ್ನು ನಿಧಾನ- 
ಗತಿಯಲ್ಲಿ ಮುಲ್ಟದರೂ, ಅದು ಮಕ್ಕಳಲ್ಲ ಅದ್ಭುತವನ್ನು 
ಮೂಡಿಸುತ್ತದೆ. ಬೇರೆಲ್ಲ ವಿಷಯಗಳಕಲ್ಲ ಸಾಮಾನ್ಯರಾಗಿ ಮತ್ತು 
ಬುಧ್ಧಿವಂತರಾಗಿದ್ದರೂ, ಡಿಸ್ಸೆಕ್ಷಿಯಾವನ್ನು ಯಾರೂ ಒಂದು ನರ 


ದೌರ್ಬಲ್ಯ (Neurological Condition) woದು ಅಥe 
ಮಾಡಿಕೊಳ್ಳದಿರುವುದರಿಂದಲೇ ಈ ಮಕ್ನಳು ಹೆಚ್ಚು ಕಷ್ಣ 
ಅನುಭವಿಸುತ್ತಾರೆ. ಶಾಲೆಯಲ್ಲ ಸಾಕಷ್ಟು ಅರಿವು ನೀಡುವ 
ಕಾರ್ಯಕ್ರಮಗಳು ನಡೆದರೂ, ಇಂದಿಗೂ ಕೂಡ ಮಕ್ಕಳು ಶಾಲೆ 
ಮತ್ತು ಪಾಲಕರಿಂದ ಪೀಡನೆ ಮತ್ತು ದೌರ್ಜನ್ಯ-ಕ್ಲೊಳಗಾಗುತ್ತಾರೆ. 
ಸಾಮಾನ್ಯವಾಗಿ ಕೇಆ ಬರುವ ಮಾತೆಂದರೆ, 'ಎಲ್ಲ ಉತ್ತರಗಳು 
ಗೊತ್ತಿದ್ದರೂ ಯಾಕೆ ಅವನಿಗೆ /೪ಗೆ ಪರೀಕ್ಷೆಗಳಲ್ಲ ಚೆನ್ನಾಗಿ 
ಬರೆಯಲು ಮತ್ತು ಹದಲು ಆಗುವುದಿಲ್ಲ?' 


"ಎಎಸ್‌ಡಿ ಇರುವ ಮಕ್ಷಳೊಡನೆ ಕೆಲಸ ಮಾಡಬೇಕೆಂದರೆ ನೀವು 
ಅವರನ್ನು ಮೊದಲು ನಿಮ್ಮ ಹೃದಯದೊಳಗೆ ಪ್ರತಿಷ್ಠಾಪಿಸಬೇಕು' 
ಶೇ ಒಂದು ಅತ್ಯಗತ್ಯವಾದ ಪಾಠವನ್ನು ಆಟಸಂ ಮಕ್ಷಳೊಡನೆ 
ಕೆಲಸ ಆರಂಭಸುವ ಮುನ್ನ ನಮಗೆ ಹೇಳುತ್ತಾರೆ. ಅವರನ್ನು 
ಅರ್ಥಮಾಡಿಕೊಂಡು ತರಬೇತಿ ನೀಡಲು ಅಪಾರ ಪ್ರೀತಿ, ಸಂಯಮ 
ಮತ್ತು ಅನುಕಂಪಗಳು ಬೇಕು. ವಿಶೇಷ ಶಿಕ್ಷಕರು ಇಲ್ಲ ಮುಖ್ಯ 
ಪಾತ್ರವಹಿಸುತ್ತಾರೆ. ಅವರ ವ್ಯಕ್ತಿತ್ವ. ದೃಷ್ಟಿಕೋನ, ಶಬ್ದಸಂಪತ್ತು 
ಮತ್ತು ಜ್ಞಾನ ಎಲ್ಲವೂ ಬಲು ಮುಖ್ಯ. ಇದನ್ನು ಕೇವಲ ಒಂದು 
ವೃತ್ತಿಯೆಂದಷ್ಟೇ ಅಲ್ಲದೆ ಸಮಾಜದ ಅತಿದೊಡ್ಡ ಅಗತ್ಯವೆಂದು 


ಶಿಕ್ಷಕರ ಅಭವೃದ್ಧಿ ಕಾರ್ಯಕ್ರಮಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಪರಿಗಣಿಸಬೇಕು. ಶಿಕ್ಷಕರಾದ ನಮಗೆ ಈ ಮಕ್ಕಳು ನಮ್ಮ 
ಮನಸ್ಚಿತಿಗಳನ್ನು ಖೇಗನೆ ಗುರುತಿಸಬಲ್ಲರು ಎಂಬುದು ನೆನಪಿರಲ. 
ಶಿಕ್ಷಕರಿಗೆ ನಿರ್ದಿಷ್ಟ ವೈಕಲ್ಯದ ಬಗ್ಗೆ ತರಬೇತಿ ನೀಡಬೇಕಾದದ್ದು 
ಕಡ್ಡಾಯವಾದರೂ ಅದು ಅವರ ತರಬೇತಿ ಕಾರ್ಯಕ್ರಮದ ಒಂದು 
ಸಣ್ಣ ಭಾಗವಷ್ಟೇ. ಯಾರು ಬೇಕಾದರೂ ತರಬೇತಿ ಪಡೆದು ತೇರ್ಗಡೆ 
ಹೊಂದಿ ಪದವಿಯನ್ನು ಪಡೆಯಬಹುದಾದರೂ ಇದು ಅವರನ್ನು 
ಉತ್ತಮ ಶಿಕ್ಷಕರನ್ನಾಗಿ ಮಾಡುವುದಿಲ್ಲ. ಒಂದು ಸಮತೋಲಅತ 
ವ್ಯಕ್ತಿತ್ತ. ಭಾವನಾತೃಕ ದೃಢತೆ, ಸಮಸ್ಯೆಗಳನ್ನು ಪರಿಹರಿಸುವ 
ಕೌಶಲ, ಸೃಜನಶೀಲ ಚಿಂತನಾ ಕೌಶಲಗಳು, ಪರಿಣಾಮಕಾರಿ 
ಸಂವಹನ ಕೌಶಲಗಳು. ಸಹಾನುಭೂತಿ ಮತ್ತು ಉತ್ತಮವಾದ 
ಪರಪ್ಪರ ಬಾಂಧವ್ಯ ಇವು ಅಗತ್ಯ ಬೇಕು. ಈ ಕೌಶಲಗಳನ್ನು 
ಬೆಳೆಸಿಕೊಳ್ಳಲು ಉತ್ತೇಜಕ ಮತ್ತು ಬೆಂಬಲ ನೀಡುವ ಪರಿಸರ. 
ಜೊತೆಗೆ ಶಿಕ್ಷಕರಿಗೆ ಅವರೊಳಗಿನ ಉತ್ಕಷ್ಣ್ಟವಾದುದನ್ನು 
ಹೊರತರಲು ಅವಕಾಶಗಳು ಇರಲೇಬೇಕು. ಶಾಲೆಯ ಮುಖ್ಯಸ್ಥರಿಗೆ 
ಮತ್ತು ಆಡಳತ ಮಂಡಳಗೆ ಪ್ರತಿ ಮಕ್ಕಳ ಅಗತ್ಯಗಳ ಅರಿವಿರಲು 
ಸಾಧ್ಯವಿಲ್ಲ. ಆದರೆ ಅದು ಶಿಕ್ಷಕರಿಗೆ ತಿಆದಿರಲು ಸಾಧ್ಯ. 
ಹಾಗಾಗಿಯೇ ಮಗು ಕೇಂದ್ರಿತ ಪಠ್ಯವನ್ನು (Child-specific 
curriculum) ರಜಿಸುವ ಜವಾಬ್ದಾರಿ ಶಿಕ್ಷಕರಿಗೆ ನೀಡಬೇಕೆಂದು 
ನಾವು ಭಾವಿಸುತ್ತೇವೆ. ಶಿಕ್ಷಕರಿಗೆ ಸ ಸ್ಟತವಾದ ಒಂದು ಚೌಕಟ್ಟು 
ನೀಡಲಾಗುತ್ತದೆ. ಆದರೆ ನಿತ್ಯದ A ವಿವರಗಳನ್ನು ಅವರೇ 
ನಿರ್ಧರಿಸಬೇಕು. 


ಎಲ್ಲಕ್ಕಿಂತಲೂ ಮಿಗಿಲಾಗಿ ಮಕ್ನಕ ತೀವ್ರ ಸಂವೇದನೆಗಳ ಬಣ್ಣೆಯೂ 
ಶಿಕ್ಷಕರಿಗೆ ತಿಆದಿರಬೇಕು. ಜೋರಾದ ಮತ್ತು ಕೀರಲು ದ್ವನಿ. 
ಕೆಲವೊಮ್ಮೆ ತುಂಬಾ ಮಿನುಗುವ ಮತ್ತು ಕಣ್ಣು ಕೋರೈಸುವ 
ಬಟ್ಟೆಗಳು ಕೂಡ ಮಕ್ಕಳಲ್ಲ ತುಂಬಾ ಗಲಾಟಿಯ ವರ್ತನೆಗೆ 
ಕಾರಣವಾಗಬಹುದು. ಎಲ್ಲ ಸುಗಮಕಾರರು ಹಾಗೂ ಚಿಕಿತ್ಸಕರಿಗೂ 
ತರಬೇತಿ ಕಾರ್ಯಕ್ರಮಗಳು ನಿಯಮಿತವಾಗಿ ನಡೆಯುತ್ತವೆ. 
ತಂಡವಾಗಿ ಕೆಲಸಮಾಡುವ ಕೌಶಲಗಳು, ಹೊಸ ಕಲಕಾ ತಂತ್ರಗಳು 
ಹಾಗೂ ವಿಶೇಷ ಶಿಕ್ಷಣಕ್ಷೆ ಅಗತ್ಯವಾದ ತಾಂತ್ರಿಕ ಸಾಧನಗಳಲ್ಪನ 
ಹೊಸ ಬೆಳವಣಿಗೆಗಳು ಇನ್ನೂ ಮುಂತಾದ ವಿಷಯಗಳ ಬಗ್ದೆ 
ಮಾಸಿಕ ಕಾರ್ಯಕ್ರಮಗಳರುತ್ತವೆ. ಒತ್ತಡ ನಿವಾರಣಿಯ ಕಾರ್ಯ- 
ಕ್ರಮಗಳನ್ನೂ ಆಯೋಜಸಲಾಗುತ್ತದೆ. ವೈಕಲ್ಯತೆಯುರುವ ಮಕ್ಕಳಗೆ 
ಕಅಸುವುದಕ್ಕೆ ಒಂದು ವಿಶೇಷ ರೀತಿಯಡೇ ಅಗತ್ಯವಿದೆಯಾದರೂ 
ಅದೊಂದು ಹೆಚ್ಚು ಪುರಸ್ಥಾರಕ್ಷೆ ಪಾತ್ರವಾದ ಮತ್ತು ನೆಮ್ಮದಿ ಕೊಡುವ 
ವೃತ್ತಿ. ಅಧ್ಯಾತ್ಮ ಬೆಳಕವಣಿಗೆಗಿನ ನಿಯಮಿತ ತರಬೇತಿಯೂ ತುಂಬಾ 
ಅಮೂಲ್ಯವೇ. ಶಿಕ್ಷಕರಿಗೆ ಒತ್ತಡ ಕಡಿಮೆ ಮಾಡಲು ನಾವು 
ಪ್ರವಾಸಗಳನ್ನೂ. ವಿಹಾರಗಳನ್ನೂ ಆಯೋಜಸುತ್ತೇವೆ, ಸಂಗೀತ 
ನೃತ್ಯಗಳ ತರಬೇತಿ ನೀಡುತ್ತೇವೆ, ನಿಯಮಿತವಾಗಿ ಕ್ರೀಡೆಗೂ 
ಸಮಯ ನೀಡುತ್ತೇವೆ ಇವು ಕೇವಲ-ನಿರಾಕವಾಗಲಷ್ಟೇ ಅಲ್ಲ, 
ಅವರ ಆತ್ಮಾಭಿಮಾನ ಮತ್ತು ಆರೋಗ್ಯವನ್ನು ಹೆಚ್ಚಿಸಲೂ 


ಉಪಯುಕ್ತ. ಆಡಳತ ಮಂಡಳ ಅವರನ್ನು ಕೇವಲ ನೌಕರರನ್ನಾಗಿ 
ಅಷ್ಟೇ ನೋಡುವುದಿಲ್ಲ. ಬದಲಗೆ ಅವರನ್ನು ನಿಯಮಿತವಾಗಿ 
ಬೆಂಬಲ ಮತ್ತು ಮಾರ್ಗದರ್ಶನ ಬೇಕಾಗಿರುವ. ಆದರೆ 
ಮೇಲ್ವಚಾರಣಿಯ ಅಗತ್ಯವಿಲ್ಲದ ಸಂಪನ್ಮೂಲ ವ್ಯಕ್ತಿಗಳಾಗಿ 
ಪರಿಗಣಿಸಿದರೆ, ಬದ್ಧತೆಯಿಂದ PE ER ವಿಶೇಷ 
ಸಾಮರ್ಥ್ಯದ ಮಕ್ಕಳನ್ನು ಅವರು ನಿರ್ವಹಿಸುತ್ತಾರೆ. 


ಹೋಷಕರು 

ನೀರಿನ ಬಾವಿಗಳನ್ನು ವಾವು ಜತನದಿಂದ ನೋಡಿಕೊಳ್ಳದಿದ್ದರೆ ಅವು 
ಒಣಗಿ ಹೋಗುತ್ತದೆ. ವಿಶೇಷ ಮಕ್ಕಕ ಪೋಷಕರಿಗೆ ಕಾಜ. 
ಸಹಸ್ತಂದನೆ ಮತ್ತು ನಿರಂತರ ಬೆಂಬಲಗಳ ಅಗತ್ಯ ಹೆಚ್ಚು ಇರುತ್ತದೆ. 
ನಾವು ಅವರೊಡನೆ ಮಾತನಾಡಿದಾಗ ಅವರ ಪ್ರತಿದಿನದ ಬದುಕಿನ 
ಬವಣೆ ಎಷ್ಟಿದೆ ಎಂದು ಗೊತ್ತಾಗುತ್ತದೆ. ಎಷ್ಟೋ ಪೋಷಕರಿಗೆ 
ಹೊರಗಿನವರ ಬೆಂಬಲವೇ ಇಲ್ಲ. ಕೆಲವೊಮೆ ಪೋಷಕರಿಗೆ ತಮ್ಯ 
ಹತ್ತಿರದ ಸಂಬಂಧಿಗಳ೦ದಲೇ ಅಥವಾ ತಮ್ಮ ಸಹವರ್ತಿಯುಂದಲೇ 
ಬೆಂಬಲ ದೊರೆಯುವುದಿಲ್ಲ. ಚಿಕಿತ್ಸೆ ಮತ್ತು ಆರೋಗ್ಯದ ಖರ್ಚುಗಳು 
ಹೆಚ್ಚಿದ್ದು ಆಗಲೇ ಆರ್ಥಿಕಸಂಕಷ್ಟದಿಂದ ಬಳಲುತ್ತಿರುವ ಪೋಷಕರಿಗೆ. 
ಅಗತ್ಯ ಎಂದು ಅರಿವಿದ್ದರೂ ಹೆಚ್ಚಿನ ಚಿಕಿತ್ಲೆಗಳಗೆ ಹಣ ನೀಡಲು 
ಆಗುವುದಿಲ್ಲ. ಆಡಳತ ಮಂಡಳ ಮತ್ತು ಶಿಕ್ಷಕರು ಇಬ್ಬರೂ ಅವರನ್ನು 
ಸಂಷೇದನೆ ಮತ್ತು ಪ್ರೀತಿಯಿಂದಲೇ ಕಾಣಬೇಕು. ಹಾಗಾಗಿ 
ವೈದ್ಯರು. ಆಪ್ತ ಸಲಹೆಗಾರರು ಮತ್ತು ಚಿಕಿತ್ಸಕರ ಜೊತೆಗೆ 
ಪೋಷಕರಿಗಾಗಿಯೇ ಆಗಾಗ ಕಾರ್ಯಕ್ರಮಗಳನ್ನು 
ಆಯೋಜಸುತ್ತೇವೆ. 


ಕೇವಲ ಪೋಷಕರ ಬೆಂಬಲ ಇದ್ದರೆ ಮಾತ್ರ ನಾವು ಮಕ್ಕಳಗೆ 
ಸಹಾಯಮಾಡಬಲ್ಲೆವು. ನಿಯಮಿತವಾಗಿ ಪೋಷಕರೊಡನೆ ಮಕ್ಕಳ 
ಬೆಳವಣಿಗೆಯ ಬಣ್ಣಿ ಸಂವಾದಗಳು ನಡೆಯುತ್ತವೆ. ಅವರೇ ನಮಗೆ 
ಮೊದಲ ಹಂತದ ಆಧಾರ ಮತ್ತು ಅವರ ಸಹಕಾರ ಅತ್ಯಮೂಲ್ಯ. 
ಪ್ರತೀ ಶೈಕ್ಷಣಿಕ ವರ್ಷದ ಆರಂಭದಲ್ಲ ಒಂದು ದಿನ ಪೋಷಕರು, 
ಶಿಕ್ಷಕರು. ಶಾಲೆಯ ಸಿಬ್ಬಂದಿಗಳ ಜೊತೆಗೆ ಪ್ರವಾಸವನ್ನು 
ಆಯೋಜಸುವ ಮೂಲಕ 'ಬಾಂಧವ್ಯದ ದಿನ'ವನ್ನು ಆಚರಿಸುತ್ತೇವೆ. 
ಕೆಲವೊಮ್ಮೆ ಅವರ ಒಡಹುಟ್ಟದವರು ಮತ್ತು ಇತರ ಕುಟುಂಬ 
ಸದಸ್ಯರು ನಮ್ಮೊಡನೆ ಬರುತ್ತಾರೆ. ಈ ರೀತಿಯ ಅನೌಪಚಾರಿಕ 
ಪರಿಸರವೇ ಪೋಷಕರು ಮತ್ತು ಶಿಕ್ಷಕರ ನಡುವಿನ ಬಾಂಧವ್ಯವನ್ನು 
ಬೇರೆಲ್ಲ ರೀತಿಗಳಗಿಂತಲೂ ಹೆಚ್ಚಾಗಿ ಬೆಸೆಯುತ್ತದೆ. 


ನಮ್ಮ ಮಕ್ನಳನ್ನು ಒಪ್ಪಿಕೊಳ್ಳಲು ಮತ್ತು ಒಳಗೊಳ್ಳುವಂತೆ ಮಾಡಲು 
ಒಂದು ಬಲು ದೂರದ ದಾರಿಯಲ್ಲ ಸಾಗಿ ಬಂದಿದ್ದೇವೆ. ನಮ್ಮ 
ಸುತ್ತಅನ ಸಮಾಜವು ಒಳಗೊಳ್ಳುವಿಕೆಯನ್ನು ಒಪ್ಪಿಕೊಳ್ಳುವಂತೆ 
ಮಾಡಿ ಯಾವುದೇ ರೀತಿಯ ಭೇದವೆಣಿಸುವುದು, ತಿರಸ್ಥರಿಸುವುದು 
ಇಲ್ಲದ ಕೇವಲ ಪ್ರೀತಿ ಮತ್ತು ವಿಶ್ವಾಸ ಇರುವ ಸಮಾಜವನ್ನು 
ಕಟ್ಟುತ್ತೇವೆಂದು ನಾವು ಪ್ರಮಾಣ ಮಾಡೋಣ. 


ಸೀತಾ ಕೃಷ್ಣಮೂರ್ತಿ ಅವರು ವಿಶೇಷ ಅಗತ್ಯದ ಮಕ್ಕಳ ದೀಪಿಕಾ ಶಾಲೆ, ದೀಪಿಕಾ ವೃತ್ತಿ ಸಂಸ್ಥೆ ಮತ್ತು ಸಮಾಶ್ರಯ ಕೌಶಲ ತರಬೇತಿ 
ಕೇಂದ್ರ ಇವುಗಳ ಸ್ಥಾಪಕ ಪ್ರಾಂಶುಪಾಲರು. ಕಲಾ ವಿಭಾಗದಲ್ಪ ಸ್ನಾತಕೋತ್ತರ ಪದವೀಧರೆಯಾದ ಇವರು ನಿರ್ದಿಷ್ಟ ಕಲಕಾ 
ನ್ಯೂನತೆಯಲ್ಲ ಡಿಪ್ಲೊಮಾ. ಆಪ್ತ ಸಲಹೆ ಮತ್ತು ಮಾರ್ಗದರ್ಶನದಲ್ಲ ಡಿಪ್ಲೊಮಾ ಮತ್ತು ಇಂದ್ಲೀಷ್‌ ಭಾಷಾ ಶಿಕ್ಷಣದಲ್ಲ ಪಿಜ ಡಿಪ್ಲೊಮಾ 
ಪಡೆದಿದ್ದಾರೆ. ಸೀತಾರವರು 36 ವರ್ಷಗಳ ಶಿಕ್ಷಕ ಅನುಭವವನ್ನು ಹೊಂದಿದ್ದು, 27 ವರ್ಷಗಳನ್ನು ವಿಶೇಷ ಮಕ್ಕಳ, ಅದರಲ್ಲೂ 
ಡಿಸ್ಸೆಕ್ಷಿಯಾ. ಬೌದ್ದಿಕ ಅಸಾಮಥ್ಯ ೯ ಮತ್ತು ಆಟಸಂ ಬದ್ದೆಯೇ ಕಲಸ ಮಾಡಿದ್ದಾರೆ. ಇವರು ಪೆಂಗ ಬಸವನಗುಡಿಯಲ್ಲರುವ 
ಚಿಳವಣಿಗೆ ನ್ಯೂನತೆಗಳ AN ಮತ್ತು ಸಂಪನ್ಕೂಲ ಕೇಂದ್ರದಲ್ಲ ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳ ನಿರ್ದೇಶಕರಾಗಿದ್ದಾರೆ. ಸೀತಾ 


ಕುಷ್ಠ ೈಷ್ಟಮೂರ್ತಿ ಅವರನ್ನು ಇಮೇಲ್‌ sita.krishnamurthy@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ಧನ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


